ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1827 


ಬಿ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


2403.2020. 


ಉತ್ತರಿಸುವ ಸಚಿವರು 


| 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ | 
| 
| 


ಗಣಿ ಮತ್ತು ಭೂವಿಜ್ಞಾನ ಸಚಿವರು 


3 ಪೈಗಳು ಉತರ 
ಸಂ. 5 ಹ 
ಅ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ 89 ಕಟ್ಟಡ ಕಕ್ನನ 


ಅಭಿವೃದ್ಧಿ ಕೆಲಸಗಳಿಗೆ ಹಾಗೂ 
ಬಡವರು ನಿರ್ಮಿಸಿರುವ ಮನೆಗಳ 
ನಿರ್ಮಾಣಕ್ಕೆ ಜಲ್ಲಿ ಮರಳು ಕಲ್ಲು 
ದೊರೆಯದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಗಕಿಗುತ್ತಿಗೆಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 30 ಜಲ್ಲಿ 
ಕ್ರಷರ್‌ ಘಟಕಗಳು ಹಾಗೂ 7 ಎಂ-ಸ್ಕಾಂಡ್‌ ಘಟಕಗಳು 
ಸೇರಿದಂತೆ ಒಟ್ಟು 37 ಕ್ರಷರ್‌ ಘಟಕಗಳಿಗೆ ಜಿಲ್ಲಾ ಕಲ್ಲುಪುಡಿ 
ಮಾಡುವ ಕ್ರಷರ್‌ ಘಟಕಗಳ ಲೈಸನ್ಸ್‌ ನೀಡಿಕೆ ಪ್ರಾಧಿಕಾರದಿಂದ 
ಅನುಮತಿ ನೀಡಲಾಗಿರುತ್ತದೆ. 

' ಮುಂದುವರೆದು, ನದಿ ಪಾತ್ರಗಳಲ್ಲಿ 6 ಮರಳು 
ಬ್ಲಾಕ್‌ಗಳನ್ನು ಟೆಂಡರ್‌ ಕಂ ಹೆರಾಜು ಮೂಲಕ ಮರಳು 
ಗುತ್ತಿಗೆಗಳನ್ನು ಮಂಜೂರು ಮಾಡಲಾಗಿರುತ್ತದೆ. ಒಂದು 
ಮರಳು ಬ್ಲಾಕನ್ನು ಸರ್ಕಾರಿ ಕಾಮಗಾರಿಗಳಿಗೆ ಮರಳು 
ಪೂರೈಕೆ ಮಾಡಲು ಲೋಕೋಪಯೋಗಿ ಇಲಾಖೆಗೆ ಮರಳು 
ಗುತ್ತಿಗೆಯನ್ನು ಮಂಜೂರು ಮಾಡಲಾಗಿರುತ್ತದೆ. 

ಅಲ್ಲದೇ ಪ್ರವಾಹದಿಂದ ನದಿ ಪಕ್ಕದ ಕೃಷಿ 
ಜಮೀನುಗಳಲ್ಲಿ ಸಂಗ್ರಹವಾಗಿರುವ ಮರಳನ್ನು ತೆರವುಗೊಳಿಸಿ 
ಸದರಿ ಮರಳನ್ನು ಸರ್ಕಾರಿ, ಆಶ್ರಯ ಮನೆ, ದೇವಸ್ಥಾನ, 
ಮಸೀದಿ, ಮಂದಿರ ಹಾಗೂ ಇನ್ನಿತರ ಸ್ಥಳೀಯ ನಿರ್ಮಾಣ 
ಕಾಮಗಾರಿಗಳಿಗೆ ಬಳಸಿಕೊಳ್ಳಲು ಸರ್ಕಾರದಿಂದ : ಅವಕಾಶ 
ಕಲ್ಪಿಸಲಾಗಿರುತ್ತದೆ. ಮುಂದುವರೆದು, ಚಿಕ್ಕಮಗಳೂರು ಜಿಲ್ಲೆಗೆ 
ನೆರೆಯ ಹಾಸನ ಜಿಲ್ಲೆಯ ಮರಳು ಗುತ್ತಿಗೆ ಪ್ರದೇಶಗಳಿಂದ 
ನದಿ ಮರಳು ಹಾಗೂ ಎಂ-ಸ್ಯಾಂಡ್‌ ಘಟಕಗಳಿಂದ 
ಉತ್ಪಾದಿತ ಮರಳು ಪೂರೈಕೆ ಆಗುತ್ತಿರುತ್ತದೆ. ಆದುದರಿಂದ 
ಜಿಲ್ಲಾ ವ್ಯಾಪ್ತಿಯಲ್ಲಿ ಜಲ್ಲಿ ಕಲ್ಲು ಮತ್ತು ಮರಳಿನ ಸಮಸ್ಯೆ 
ಇರುವುದು ಕಂಡು ಬಂದಿರುವುದಿಲ್ಲ. 


ಘಿ 


ಬಂದಿದ್ದಲ್ಲಿ, ಈ ನಿಟ್ಟಿನಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳೇನು: 
(ವಿವರ ನೀಡುವುದು) 


ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಂಜೂರಾಗಿರುವ 
ಕಟ್ಟಡ ಕಲ್ಲು ಗಣಿ ಗುತ್ತಿಗೆ ಪ್ರದೇಶಗಳಿಂದ 2019-20ನೇ 
ಸಾಲಿನಲ್ಲಿ ಇಲ್ಲಿಯವರೆಗೆ 12,61,376 ಮೆಟ್ರಿಕ್‌ ಟನ್‌ ಕಟ್ಟಡ 
ಕಲ್ಲನ್ನು ಉತ್ಪಾದಿಸಿ ಜಿಲ್ಲೆಯ ಸಾರ್ವಜನಿಕ ಹಾಗೂ, ಸರ್ಕಾರಿ 
ಕಾಮಗಾರಿಗಳಿಗೆ ಪೂರೈಸಲಾಗಿರುತ್ತದೆ. 

ಮುಂದುವರೆದು, ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿರುವ ಮರಳು 
ಗಣೆ ಗುತ್ತಿಗೆ ಪ್ರದೇಶಗಳಿಂದ 2019-20ನೇ ಸಾಲಿನ ಜನವರಿ 
ಅಂತ್ಯದವರೆಗೆ 65,424 ಮೆಟ್ರಿಕ್‌ ಟನ್‌ ಮರಳು ಹಾಗೂ ಎಂ- 
ಸ್ಯಾಂಡ್‌ ಘಟಕಗಳಿಂದ 3,12,021 ಮೆಟಿಕ್‌ ಟನ್‌ ಎಂ೦-ಸ್ಕಾಂಡ್‌ 
ಪೂರೈಸಲಾಗಿರುತ್ತದೆ. ಪ್ರವಾಹದಿಂದ ನದಿ ಪಕ್ಕದ ಕೃಷಿ 
ಜಮೀನುಗಳಲ್ಲಿ ಸಂಗ್ರಹವಾಗಿರುವ 6.124 ಮೆಟಿಕ್‌ ಟನ್‌ 
ಮರಳನ್ನು ತೆರವುಗೊಳಿಸಿ ಜಿಲ್ಲೆ ಅಬಿವೃದ್ಧಿ ಕಾಮಗಾರಿಗಳಿಗೆ 
ಪೂರೈಕೆ ಮಾಡಲಾಗಿರುತ್ತದೆ. 


ಮರಳು ಬಡಲಾಗಿ ಎಂ-ಸ್ಕ್ಯಾಂಡ್‌ 
ಉಪಯೋಗಿಸಲು ಸರ್ಕಾರದಿಂದ 
ಕಮ ಕೈಗೊಳ್ಳೆಲಾಗಿದೆಯೇ; 


ನದಿ ಮರಳಿಗೆ ಪರ್ಯಾಯವಾಗಿ ಎಂ-ಸ್ಕಾಂಡ್‌ 
ಉತ್ಪಾದನೆ ಹಾಗೂ ಬಳೆಸವ ಕುರಿತು ಸಾರ್ವಜನಿಕರಲ್ಲಿ ಅರಿವು 
ಮೂಡಿಸಲು ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗಿರುತ್ತದೆ. 


ಹಾಗಿದ್ದಲ್ಲಿ ಯಾವ ರೀತಿ ಕಮ 
ಕೈಗೊಳ್ಳಲಾಗಿದೆ? i 


ಸರ್ಕಾರವು ನದಿ ಮರಳಿಗೆ ಪರ್ಯಾಯವಾಗಿ ಎಂ-ಸ್ಕಾಂಡ್‌ 

ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಲಾಹಿಸುತ್ತಿದ್ದು, ಈ 

ಕೆಳಗಿನಂತೆ ಕಮವಹಿಸಲಾಗಿರುತ್ತದೆ. 

* ಕೆ.ಎಂ.ಎಂ.ಸಿ.ಆರ್‌ (ತಿದ್ದುಪಡಿ) ನಿಯಮಗಳು, 2016 
ನಿಯಮ 15ರಂತೆ ಎಂ-ಸ್ಕಾಂಡ್‌ ಘಟಕ ಸ್ಥಾಪಿಸುವವರಿಗೆ 
ಗರಿಷ್ಠ 50-00ಎಕರೆ ವಿಸ್ಲೀರ್ಣದವರೆಗೆ ಕಲ್ಲುಗಣಿ 
ಗುತ್ತಿಗೆಯನ್ನು ಮಂಜೂರು “ಮಾಡಲು ನಿಯಮಾವಳಿ 
ರೂಪಿಸಲಾಗಿದೆ. 

* ಕೆ.ಎಂ.ಎಂ.ಸಿ.ಆರ್‌ (ತಿದ್ದುಪಡಿ) ನಿಯಮಗಳು, 2016|. 
ನಿಯಮ 48ಸಿ ರಂತೆ ಎಂ-ಸ್ಕಾಂಡ್‌ ತಯಾರಿಸುವ: 
ಉದ್ದೇಶಕ್ಕಾಗಿ 30 ವರ್ಷಗಳ ಅವಧಿಗೆ ಕಲ್ಲುಗಣಿ ಗುತ್ತಿಗೆ 
ಮಂಜೂರು ಮಾಡಲು ನಿಯಮಾವಳಿ ರೂಪಿಸಲಾಗಿದೆ. 

* ಕೆ.ಎಂ.ಎಂ.ಸಿ.ಆರ್‌ (ತಿದ್ದುಪಡಿ) ನಿಯಮಗಳು, 2016 
ನಿಯಮ 31-2C ರಂತೆ ತಿದ್ದುಪಡಿ ನಿಯಮಗಳು, 2016 
ಜಾರಿಯಾಗುವ ಪೂರ್ವದಲ್ಲಿ ಕೆ.ಎಂ.ಎಂ.ಸಿ.ಆರ್‌ 1994ರ 
ನಿಯಮ 8(5)ರಂತೆ ಕಂದಾಯ ಮತ್ತು ಅರಣ್ಯ 


$ 
ಇಲಾಖೆಯ ನಿರಾಕ್ಷೇಪಣಾ ಪತ್ರ ಸ್ಟೀಕೃತವಾಗಿದ್ದಲ್ಲಿ ಅಂತಹ 


-3 


4. 


| 


* ಎಂ-ಸ್ಕಾಂಡ್‌ ಬಳಕೆ ಕುರಿತು ಸಾರ್ವಜನಿಕರಲ್ಲಿ ಅರಿವು 


- ಕಾರ್ಯಕ್ರಮ ಆಯೋಜಿಸಲಾಗಿರುತ್ತಿದೆ. 
* ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದಪಡಿ) 


« , ೦-ಸ್ಕಾಂಡ್‌ ಉತ್ಪಾದನೆ ದ್ವಿಗುಣಗೊಳಿಸಲು ಹರಾಜು 
00 [od 


ಅರ್ಜಿಗಳ ಪ್ರದೇಶಗಳಲ್ಲಿ ತಿದ್ದುಪಡಿ ಪೂರ್ವ ಚಾಲ್ತಿಯಲ್ಲಿದ್ದ ! 
ನಿಯಮಾವಳಿಯಂತೆ ಗುತ್ತಿಗೆ ಮಂಜೂರು ಮಾಡಲು 
ಅವಕಾಶ ಕಲ್ಪಿಸಿದೆ. 


ಮೂಡಿಸಲು ಇಲಾಖೆಯಿಂದ ಆಕಾಶವಾಣಿ, ಬೆಂಗಳೂರು | 
ರವರ ಮೂಲಕ ಜಿಂಗಲ್ಲ್‌ಗಳ ಪ್ರಸಾರ, ಸಂದರ್ಶನ | 
ಕಾರ್ಯಕ್ರಮ, ಘೋನ್‌ ಇನ್‌ ಕಾರ್ಯಕ್ಷಮಗಳನ್ನು 
ಆಯೋಜಿಸಲಾಗುತ್ತಿದೆ. ಇದಲ್ಲದೆ ಪೋಸ್ಟರ್ಸ್‌, ಕರಪತ್ರ, 
ಫ್ಲೆಕ್ಸ್‌ ಗಳನ್ನು ಮುದ್ರಿಸಿ ಎಂ-ಸ್ಕಾಂಡ್‌ ಉಪಯೋಗಗಳ 
ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ 


ನಿಯಮಗಳು, 2016 ರಲ್ಲಿ ನಿಯಮ 31-20 ಎಂಬ 
ವಿಶೇಷ ನಿಯಮ ಜಾರಿಗೆ ತಂದು ದಿನಾಂಕ 12.08.2016 
ರ ಪೂರ್ವದಲ್ಲಿ ಐಂ-ಸ್ಕಾ೦ಂಡ್‌ ತಯಾರಿಸಿ ಘಟಕದವರಿಗೆ 


ರಹಿತವಾಗಿ ಕಲ್ಲು ಗಣಿಗುತ್ತಿಗೆ ಮಂಜೂರಾತಿಗೆ ಕಮ 


ಸಂಖ್ಯೆ ಸಿಐ 196 ಎಂಎಂಎನ್‌ 2020 


ವಹಿಸಲಾಗಿರುತ್ತದೆ. 


(ಸಿ.ಸಿ. ಪಾಟೀ 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


